ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಜಿಲ್ಲೆಯಲ್ಲಿ 2018-19ನೇ 


ಸಾಲಿನಲ್ಲಿ ಇಲ್ಲಿಯವರೆಗೂ ಸಮಾಜ 
ಕಲ್ಯಾಣ ಇಲಾಖೆಯಿಂದ ಗಂಗಾ 
ಕಲ್ಯಾಣ ಯೋಜನೆಯಡಿ ಕೊರೆದ 
ಕೊಳವೆ ಭಾವಿಗಳಿಗೆ ವಿದ್ದುತ್‌ 


$ 
ಸಂಪರ್ಕ ಕಲ್ಲಿಸ ಲು ಬಂದ ಒಟ್ಟು 


ಅರ್ಜಿಗಳೆಷ್ಟು; (ವರ್ಷವಾರು ಮಾಹಿತಿ 
ನಂಪಿಪಣೆ 


ಈ ಯೋಜನೆಯಡಿ ಕೊರೆದ ಕೊಳವೆ 
ಬಾವಿಗಳಿಗೂ ವಿದ್ಯುತ್‌ ಕಂಬಗಳು 
ವಿದುತ್‌ ತಂತಿ ಹಾಗೆ ಟಿ.ಸಿ. 
ಮುಂತಾದವುಗಳನ್ನು ಹೊಸದಾಗಿ 
ಅಳವಡಿಸಲಾಗಿದೆಯೇ,; ಅಥವಾ 
| ಹಳೆಯದನ್ನು  ಕಲ್ಪಿಸಲಾಗಿದೆಯೇ; 
| (ಸಂಪೂರ್ಣ ವಿವರ ನೀಡುವುದು) 


ಕರ್ನಾಟಕ ವಿಧಾನ ಪರಿಷತ್ತು 


832 

ಶ್ರೀ ರಘುನಾಥ್‌ ರಾವ್‌ ಮಲ್ಯಾಪೂರೆ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
20.12.2021 

ಮಾನ್ಯ ಇಂಧನ ಹಾಗೂ 

ಕನ್ನಡ' ಮತ್ತು ಸಂಸ್ಥತಿ ಸಚಿವರು 


kkk 


ಗುಲ್ಬರ್ಗ ವಿದ್ಯುತ್‌ ಸರಬರಾಜು ಕಂಪನಿ ವ್ಯಾಪ್ತಿಯ ಬೀದರ್‌ 
ಜಿಲ್ಲೆಯಲ್ಲಿ 2018- 19 ರಿಂದ ಇಲ್ಲಿಯವರೆಗೂ ಗಂಗಾಕಲ್ಯಾಣ 
ಯೋಜನೆಯಡಿ ಕೊರೆದ ಕೊಳವೆ ಬಾವಿಗಳಿಗೆ ವಿದ್ಯುತ್‌ ಸ 
ಕಲ್ಪಿಸಲು ಎಲ್ಲಾ ಅಭಿವೃದ್ಧಿ ನಿಗಮಗಳು ಸೇರಿ ಆನ ಬಂದ 
ಒಟು ಅರ್ಜಿಗಳ ಸಂಖೆ ಈ ಕೆಳಗಿನಂತಿದೆ. 


ಅರ್ಜಿಗಳ ಸಂಖ್ಯೆ 
2018-19 


2021-22 (ನವೆಂಬರ್‌-21ರ ಅಂತ್ಯಕ್ಕೆ 
NTT 

2018-19 ರಿಂದ 2021-22ನೇ ಸಾಲಿನ ನವೆಂಬರ್‌-21 ರ 
ಅಂತ್ಯದವರೆಗೆ ಒಟ್ಟು-2639 ಅರ್ಜಿಗಳು ನೋಂದಣಿಗೊಂಡಿದ್ದು, 
ಅವುಗಳಲ್ಲಿ 2569 ಫಲಾನುಭವಿಗಳ ಕೊಳವೆ ಬಾವಿಗಳಿಗೆ ವಿದ್ಯುತ್‌ 
ಸಂಪರ್ಕ ಕಲ್ಲಿಸ ಲಾಗಿದ್ದು, ಬಾಕಿ 70 ಫಲಾನುಭವಿಗಳಿಗೆ ಹಂತ 


"| ಹಂತವಾಗಿ ವಿದ್ಯುತ್‌ ಸಂಪರ್ಕ ಕಲ್ಪಿಸಲಾಗುವುದು. 


ಈ ಯೋಜನೆಯಡಿ ಕೊರೆದ ಕೊಳವೆ ಬಾವಿಗಳಿಗೆ 
ವಿದ್ಯುತ್‌ ಕಂಬಗಳು, ವಿದ್ಯುತ್‌ ತಂತಿ ಹಾಗೂ ಟಿಸಿ. 
ಮುಂತಾದವುಗಳನ್ನು ಅವಶ್ಯವಿದ್ದಲ್ಲಿ ಹೊಸದಾಗಿ ಅಳವಡಿಸಿ 
ವಿದ್ಯುತ್‌ ಸಂಪರ್ಕ ಕಲ್ಲಿಸ ಲಾಗಿದ್ದು, ಅದರ ವಿವರಗಳು ಈ 
ಕೆಳಗಿನಂತಿವೆ. 


CCRT 


[209-20 | 7585 20 


2020-21 


ಇಗೂ ಮ 


ಇ) | ವಿದ್ಯುತ್‌ ಸಂಪರ್ಕ ಕಲ್ಪಿಸಲು ಇರುವ ಕಲ್ಪಿಸಲು ಸಮಾಜ ಕಲ್ಯಾಣ 
ಮಾನದಂಡಗಳೇನು; ವಿದ್ಯುತ್‌ ಇಲಾಖೆಯಿಂದ ಧೃಡೀಕರಣ/ಮಂಜೂರಾತಿ ಪಡೆದು 
ಅಳವಡಿಸಲು ಇಂಧನ | ಫಲಾನುಭವಿಗಳ ಪಟ್ಟಿ ಪಡೆದು ಅಗತ್ಯ ದಾಖಲೆಗಳಾದ ಪಹಣಿ 


ಇಲಾಖೆಯವರು ವಿಳಂಬ ಮಾಡಲು 
ಕಾರಣಗಳೇನು; ಥ್ರ ವಿಳಂಬಕ್ಕೆ 
ಕಾರಣಿಕರ್ತರಾದವರ ವಿರುದ್ಧ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? 
(ಮಾಹಿತಿ ನೀಡುವುದು) 


ಪತ್ರ, ಜಾತಿ ಪ್ರಮಾಣ ಪತ್ರ ಆಧಾರ ಕಾರ್ಡ್‌, ಕುಟುಂಬ ಗುರುತಿನ 
ಜೇಟಿ (Family ID), ಮೊಬೈಲ್‌ ಸಂಖ್ಯೆ, ಮತ್ತು ಕೊಳವೆ ಬಾವಿ 
ಕೊರೆದ/ ಪಂಪ್‌ ಅಳವಡಿಸಿದ ಧೃಡೀಕರಣ ಪತ್ರವನ್ನು 
ಸಂಬಂಧಪಟ್ಟ ನಿಗದಿತ ನಮೂನೆಯಲ್ಲಿ ಗಂಗಾ ಕಲ್ಮಾಣ ಅಭಿವೃದ್ಧಿ 
ನಿಗಮದಿಂದ ಧೃಡೀಕರಿಸಿದ ಪತ್ರವನ್ನು ಪಡೆದುಕೊಂಡು ಜೆಸ್ಕಾಂ 
ನಿಗದಿತ ವಿದ್ಯುತ್‌ ಸಂಪರ್ಕದ ಅರ್ಜಿಯೊಂದಿಗೆ ಉಪವಿಭಾಗದಲ್ಲಿ 
ನೋಂದಣಿ ಮಾಡಿಸಿಕೊಳ್ಳಬೇಕು. 


ಈ ಮೇಲ್ಕಂಡ ಕ್ರಮಗಳನ್ನು ಪೂರ್ಣಗೊಳಿಸಿದ ನಂತರ 
ಕಾರ್ಯ ಮತ್ತು ಪಾಲನಾ ಘಟಕದವರು ಸ್ಥಳ ಪರಿಶೀಲಿಸಿ 
ಅವಶ್ಯವಿದ್ದಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು ಅಂದಾಜು 
ಪಟ್ಟಿಯನ್ನು ತಯಾರಿಸಿ ಕಾರ್ಯಾದೇಶ ನೀಡಲು ಸಂಬಂಧಪಟ್ಟ 
ಉಪ ವಿಭಾಗಗಳಿಗೆ ಸಲ್ಲಿಸಲಾಗುವುದು. ಸಂಬಂಧಪಟ್ಟ ವಿಭಾಗೀಯ 
ಕಛೇರಿಗಳಲ್ಲಿ ಕಾರ್ಯಾದೇಶ ನೀಡಿದ ನಂತರ ಮೂಲಭೂತ 
ಸೌಕರ್ಯ ರಚಿಸಿ ವಿದ್ಯುತ್‌ ಸಂಪರ್ಕ ಒದಗಿಸಲಾಗುವುದು. 
ಮೂಲಭೂತ ಸೌಕರ್ಯ ಅಗತ್ಯ ಇಲ್ಲದಿದ್ದಲ್ಲಿ ಸರ್ವೀಸ್‌ ಕನೆಕ್ಷನ್‌ 
ಮೂಲಕ ವಿದ್ಯುತ್‌ ಸಂಪರ್ಕ ಒದಗಿಸಲಾಗುವುದು. 


ಗಂಗಾಕಲ್ಯಾಣ ಯೋಜನೆ ಅಡಿಯಲ್ಲಿ ವಿದುತ್‌ ಸಂಪರ್ಕ : 
ಕಲ್ಲಿಸಲು ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿಯ ವತಿಯಿಂದ ! 
ಯಾವುದೇ ವಿಧವಾದ ವಿಳಂಬವಾಗಿರುವುದಿಲ್ಲ. 


Sle 
(ವಿ ಸನಿಲ್‌ ಕುಮಾರ್‌) 


ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ಸಚಿವರು 


ಸಂಖ್ಯೆ ಎನರ್ಜಿ 282 ಇಬಿಎಸ್‌ 2021 


